ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 703 
ಸದಸ್ಯರ ಹೆಸರು : ಶ್ರೀ ಕಾಂತರಾಜ್‌ (ಬಿ.ಎಂ.ಎಲ್‌) (ಸ್ಲಳೀಯ ಸಂಸ್ಥೆಗಳ ಕ್ಲೇತು) 
ಉತರಿಸಬೇಕಾದ ದಿನಾಂಕ : 12-03-2020 
ಉತರಿಸುವವರು : ಮಾನ್ಯ ಮುಖ್ಯ ಮಂತಿಗಳು 
ಕಸಂ. ಪ್ರಶ್ನೆ ಉತರ 
(ಅ) |ಸರ್ಕಾರದ ಸಚಿವಾಲಯದಲ್ಲಿ | ಹೌದು 
ಕರ್ತವ್ಯ ನಿರ್ಬಹಿಸುತಿರುವ 
ನೌಕರರ ಕಛೇರಿ ವೇಳೆಯಲ್ಲಿ 


(63) 


(೪ 


ಹೊರಗಡೆ ಹೋಗುವುದು, ಕಛೇರಿ 
ವೇಳೆಯಲ್ಲಿಯೇ ಸ್ವಂತ ಕೆಲಸ 
ಕಾರ್ಯಗಳನ್ನು ಮಾಡುತಿರುವ 
ಬಗ್ಗೆ ಇತ್ತೀಚೆಗೆ ಕೆಲವು 
ಪತಿಕೆಗಳಲ್ಲಿ 
ವರದಿಯಾಗಿರುವುದ ಸರ್ಕಾರದ 
ಗಮನಕೆೆ, ಬಂದಿದೆಯೇ; 


ಬಂದಿದ್ದಲ್ಲಿ, ರ ಬಗ್ಗೆ ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು 


(ವಿವರ ನೀಡುವುದು); 

ಇದೇ ರೀತಿ ಕೋರ್ಟ್‌ಗಳಿಂದ 
ಬಂದ ನೋಟಿಸ್‌ಗಳಿಗೆ/! ಸಮನ್ಸ್‌ 
ಗಳಿಗೆ ನಿರ್ಲ೯ಕ್ಸ್ಯ ವಹಿಸಿ 
ನ್ಯಾಯಾಲಯಗಳ ಆದೇಶ 
ಪಾಲಿಸದೆ ಇತ್ತೀಚೆಗೆ 


ಸಚಿವಾಲಯದ ಅಧಿಕಾರಿಯನ್ನು 
ಅರೆಸ್ಟ್‌ ಮಾಡಲು ಪೊಲೀಸರು 
ಸಚಿವಾಲಯದ ಕಛೇರಿಗೆ 
ಹೋಗಿರುವ ಘಟನೆ ಪತ್ರಿಕಗಳಲ್ಲಿ 
ವರದಿಯಾಗಿರುವುದು ಸರ್ಕಾರದ 


| ಗಮನಕ್ಕೆ ಬಂದಿದೆಯೇ; 


ಸಚಿವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತಿರುವ 
ಅಧಿಕಾರಿ/ ನೌಕರರುಗಳು ಕಚೇರಿ ಸಮಯದಲ್ಲಿ 
ಲಭ್ಯವಿಲ್ಲದೇ ಇರುವುದರ ಕುರಿತು 
ಸಾರ್ವಜನಿಕರಿಂದ ದೂರುಗಳು ಬಂದ 
ಹಿನ್ನೆಲೆಯಲ್ಲಿ ನೌಕರರಲ್ಲಿ ಹಾಜರಾತಿ ಮತ್ನು 
ಸೇಮಯ ಪ್ರಜ್ಞಿ ಮೂಡಿಸಲು ದಿನಾ೦ಕ: 07.02.2020 


ರಂದು ಸುತೋಲೆಯನ್ನು ಹೊರಡಿಸಿದೆ (ಪ್ರತಿ 
ಲಗತ್ತಿಸಿದೆ). 
ಸಿಬ್ಬಂದಿ ಮತು ಆಡಳಿತ ಸುಭಾರಣಿ ಇಲಾಖೆ 
(ಆಡಳಿತ ಸುಭಾರಣೆ- ತಪಾಸಣಿ) ತಂಡದಿಂದ ಪ್ರತಿ 
ದಿನ ವಿವಿಧ ಇಲಾಖೆಗಳಲ್ಲಿ, ತಪಾಸಣೆ 
ನಡೆಸಲಾಗುತ್ತಿದೆ. ಹಾಗೂ ಮುಖ್ಯ 
ಕಾರ್ಯದರ್ಶಿಗಳು ಈ ಬಗ್ಗೆ ಮಾಸಿಕ 
ಕಾರ್ಯದರ್ಶಿಗಳ ಸಭೆಯಲ್ಲಿ ಇಲಾಖಾವಾರು 
ಪರಿಶೀಲನೆ ಮಾಡಲಿದ್ದಾರೆ. 

ಹೌದು 


(ಉ) 


SRS 


(ಈ 


'ಬಂದಿದಲ್ಲಿ, ರ ಘಟನೆಯ ವಿವರ 


ನೀಡುವುದು ಮತ್ತು ಇದಕ್ಕೆ 
ಕಾರಣರಾದ ಅಧಿಕಾರಿ/ ನೌಕರರ 
ಮೇಲೆ ಸರ್ಕಾರ ಜರುಗಿಸಿರುವ 
ಕ್ರಮಖಬೇನು (ಸಂಪೂರ್ಣ ವಿವರ 
ನೀಡುವುದು); 


|ಈ ಎಲ್ಲಾ ಘಟನೆಗಳ ಬಗ್ಗೆ 


ಅಧಿಕಾರಿ/ ನೌಕರರಿಗೆ ಎಚ್ಚರಿಕೆ 


ನೀಡಲು ಸರ್ಕಾರ ಸುತ್ಲೋಲೆ 
ಹೊರಡಿಸಿರುವುದೆ; ಹಾಗಿದಲ್ಲಿ 
ಅದರ ಪ್ರತಿಯನ್ನು 
ಒದಗಿಸುವುದು? 


ಕಡತ ಸಂಖ್ಯೆ: ಸಿಆಸುಇ 29 ರಾಸ 2020 


ಸದರಿ ಘಟನೆಯು ಲೋಕೋಪಯೋಗಿ, ಬಂದರು, 
ಒಳನಾಡು ಮತ್ತು ಜಲಸಾರಿಗೆ ಇಲಾಖೆಯಲ್ಲಿ 
ನಡೆದಿರುತ್ತದೆ. ಲೋಕೋಪಯೋಗಿ, ಬಂದರು, 
ಒಳನಾಡು ಮತ್ತು ಜಲಸಾರಿಗೆ ಇಲಾಖೆಯಿಂದ 
ಇದಕ್ಕೆ ಕಾರಣರಾದ ಅಧಿಕಾರಿಯಾದ ಶ್ರೀಮತಿ. 
ಮಂಜುಳಾ ಆರ್‌. ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು, ಒಳನಾಡು ಮತ್ತು 
ಜಲಸಾರಿಗೆ ಇಲಾಖೆ (ಸೇವೆಗಳು-ಬಿ) ಇವರು ಮಾನ್ಯ 
ವ್ಯಾಯಾಲಯ ಪ್ರಕರಣಗಳನ್ನು ಸಮರ್ಪಕವಾಗಿ 
ನಿರ್ವಹಿಸುತಿಲ್ಲವಾದ್ದರಿಂದ ಇವರ ಸೇವೆಯನ್ನು 
ಸಿಬ್ಬಂದಿ ಮತು, ಆಡಳಿತ ಸುಧಾರಣೆ ಇಲಾಖೆಗೆ 
ಹಿಂದಿರುಗಿಸಲಾಗಿದೆ. ಅದರಂತೆ, ಶ್ರೀಮತಿ. 
ಮಂಜುಳಾ ಆರ್‌. ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು, ಒಳನಾಡು ಮತ್ತು 


ಜಲಸಾರಿಗೆ ಇಲಾಖೆ (ಸೇಬೆಗಳು-ಬಿ) ಇವರು 
ಸಿಆಸುಇ(ಸೇವೆಗಳು) ವಿಭಾಗದಲ್ಲಿ ದಿನಾಂಕ: 
31.01.2020 ರ ಪೂರ್ವಾಹ್ನ ಕಾರ್ಯವರದಿ 
ಮಾಡಿಕೊಂಡು, ಪ್ರಸುತ ಸ್ಥಳ 
ವಿರೀಕ್ಷಣೆಯಲ್ಲಿರುತಾರೆ. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 


ಇಲಾಖೆಯಿಂದ ಸುತೋಲೆ ಹೊರಡಿಸಲಾಗಿದೆ. (ಪ್ರತಿ 
ಲಗತಿ.ಸಿೆ) 


LST, ANTE 
(ಬಿ.ಎಸ್‌. ಯಡಿಯೂರಔ" 
ಮುಖ್ಯಮಂತ್ರಿ 


File No.DPARAR-KTVI/5/2020-DPAR AR-INSP-DPAR AR SEC 


ಕರ್ನಾಟಕ ಸರ್ಕಾರ 
ಸಂಖ್ಯೆ:ಸಿಆಸುಇ 05ಕತವ 2020 ಕರ್ನಾಟಿಕ ಸರ್ಕಾರ ಸಚಿವಾಲಯ 
ಕೊಠಡಿ ಸಂಖ್ಯೆ.614,1ನೇ ಹಂತ 
6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ 
ಬೆಂಗಳೂರು,ದಿನಾ೦ಕ:07.02.2020. 
ಸುತೋಲೆ 


ವಿಷಯ: ಕಛೇರಿ ವೇಳೆಯಲ್ಲಿ ಸಚಿವಾಲಯದ ಅಧಿಕಾರಿ/ನೌಕರರ ಚಲನ ವಲನವನ್ನು 
ನಿಯಂತ್ರಿಸಲು ಚಲನ ವಲನ ಪಹಿಯ ನಿರ್ವಹಣೆ ಯ ಬಗ್ಗೆ. 


ಇ 


ಮೇಲ್ಕಂಡ ವಿಷಯಕ್ಕೆ'ಸಂಬಂಧಿಸಿದಂತೆ ವಿಧಾನ ಸೌಧ / ವಿಕಾಸ ಸೌದ ಮತ್ತು ಬಹುಮಹಡಿ 
ಕಟ್ಟಡಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರುಗಳು ಕಚೇರಿ ವೇಳೆಯಲ್ಲಿ ವೈಯಕ್ತಿಕ ಕೆಲಸ / 
ಕ್ಯಾಂಟಿನ್‌ ಇತ್ಯಾದಿ ಕಾರಣಗಳನ್ನು ನೀಡಿ ಕಚೇರಿ ಸಮಯದಲ್ಲಿ ಸ್ಥಾನಗಳಲ್ಲಿ ಲಭ್ಯವಿಲದೇ 
ಇರುವುದರ ಕುರಿತು ಸಾರ್ವಜನಿಕರು ಮಾನ್ಯ ಮುಖ್ಯ ಮಂತಿಗಳಿಗೆ ಹಾಗೂ ಮುಖ್ಯ 
ಕಾರ್ಯದರ್ಶಿಗಳಿಗೆ ಈ ಕುರಿತು ದೂರನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಸಚಿವಾಲಯದ ಅಧಿಕಾರಿ / 
ನೌಕರರಲ್ಲಿ ಹಾಜರಾತಿ ಮತ್ತು ಸಮಯಪುಜ್ಞಿ ಮೂಡಿಸುವ ಬಗ್ಗೆ ಈ ಕೆಳಕಂಡ ಸೂಚನೆಗಳನ್ನು 
ನೀಡಲಾಗಿದೆ. 


1. ಸಚಿವಾಲಯದ ಅಧಿಕಾರಿ ಅಥವಾ ನೌಕರರು ಸಮಯ ಪಾಲನೆಯ ಅರಿವು 
ಮೂಡಿಸಲು ಪ್ರತಿಯೊಂದು ಶಾಖೆಯಲ್ಲಿಯೂ ಒಂದು ಚಲನ ವಲನ ವಹಿಯನ್ನು 
ಪ್ರಾರಂಭಿಸಿ ನಿರ್ವಹಿಸಲು ಹಾಗೂ ಕಛೇರಿ ವೇಳೆಯಲ್ಲಿ, ಅಧಿಕಾರಿ ಅಥವಾ ನೌಕರರು 
ಹೊರಗೆ ಹೋಗಬೇಕಾದ ಸಂದರ್ಭದಲ್ಲಿ ಮೇಲಾಧಿಕಾರಿಗಳ ಪೂರ್ವಾನುಮತಿಯೊಡನೆ 
ಹೊರಗೆ ಹೋಗುವ ವೇಳೆ, ಉದ್ದೇಶ ಹಾಗೂ ಹಿಂತಿರುಗಿ ಬಂದ ವೇಳೆಯನ್ನು ಪೂರ್ಣ 
ಸಹಿ ಮತ್ತು ದಿನಾಂಕದೊಂದಿಗೆ ನಮೂದಿಸಲು ಕ್ರಮ ಕೈಗೊಳ್ಳಲು ಸೂಚಿಸಿದೆ. 

2 ಚಲನ ವಲನ ವಹಿಯಲ್ಲಿ ಸಮೂದಿಸದೆ ಹೋದ ಅಧಿಕಾರಿ ಅಥವಾ 
ನೌಕರರು ಕಛೇರಿಯಿಂದ ಅನಧಿಕೃತ ಗೈರು ಹಾಜರಾದಂತೆ ಭಾವಿಸಿ ಅವರ ಮೇಲೆ 
ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿ ಅಥವಾ ನೌಕರರು ಕಛೇರಿ 
ವೇಳೆಯಲ್ಲಿ ಪದೇ ಪದೇ ಹೊರಗಡೆ ಹೋಗುವುದನ್ನು ಪ್ರುತಿಬಂಧಿಸುವಂತೆ ಸೂಚಿಸಿದೆ. 

3. ಅಧಿಕಾರಿ ಅಥವಾ ನೌಕರರ ಈ ಪ್ರವೃತ್ತಿಯನ್ನು ತಡೆಯುವ ದೃಷ್ಟಿಯಿಂದ ಅಧಿಕಾರಿ 
ಅಥವಾ ನೌಕರರು ವಿರಾಮದ ವೇಳೆಯನ್ನು ಹೊರತುಪಡಿಸಿ , ಉಳಿದ ಕಛೇರಿ 
ವೇಳೆಯಲ್ಲಿ ಅವರ ಸ್ಥಾನದಲ್ಲಿದ್ದ ಕಾರ್ಯ ನಿರ್ವಹಿಸುವುದು ಅಥವಾ ಅಧಿಕೃತವಾದ 
ಅಥವಾ ವೈಯುಕ್ತಿಕ ಕೆಲಸ ಕಾರ್ಯಗಳಿಗೆ ಸಮಯ ಬಳಸಿಕೊಳ್ಳಲು ಹಾಗೂ 
ಕಛೇರಿಯ ಮುಖ್ಯಸ್ಥರು, ' ಅಥವಾ ಮೇಲಿನ ಅಧಿಕಾರಿಗಳು ಶಾಖೆಗಳಿಗೆ ಆಗಾಗ 
ಪರಿವೀಕ್ಷಣೆ ನಡೆಸಿ ಅಧಿಕಾರಿ ಅಥವಾ ನೌಕರರು ಕಛೇರಿಯಲ್ಲಿರುವವರೇ ಅಥವಾ 
ಅವರ ಚಲನ ವಲನವನ್ನು ಚಲನ ವಲನ ವಹಿಯಲ್ಲಿ ನಮೂದಿಸಲಾಗಿದೆಯೇ ಎಂಬ 
ಬಗೆ ಖಚಿತ ಪಡಿಸಿಕೊಂಡು ಅಧಿಕಾರಿ ಅಥವಾ ನೌಕರರು ಅನಾವಶ್ಯಕವಾಗಿ 
ಓಡಾಡುವುದನ್ನು ತಪ್ಪಿಸಬೇಕು ಹಾಗೂ ಅಧಿಕಾರಿ ಅಥವಾ ನೌಕರರಲ್ಲಿ ಸಮಯ 
ಪ್ರಜ್ನೆ ಹಾಗೂ ಸಮಯ ಪಾಲನೆಯ ಅರಿವು ಮೂಡಿಸಲು ಸೂಚಿಸಿದೆ. 


ರಿಮಿಯಿಲ 


(ವಿ. ಮಂಜುಲ) 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಸು) 


1.ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು/ಪ್ರಧಾನ ಕಾರ್ಯದರ್ಶಿಗಳು 
1 ಕಾರ್ಯದರ್ಶಿಗಳು | 


2.ಸರ್ಕಾರದ ಎಲ್ಲಾ ವಿಶೇಷ / ಜಂಟಿ /! ಉಪ / ಅಧೀನ ಕಾರ್ಯದರ್ಶಿಗಳು 


ಕರ್ನಾಟಿಕದ ಮಾನ್ಯ ಉಚ್ಛ ಸಪ್ಯಾಂಯಾಲಯದ ಆದೇಶಗಳನ್ನು ಸರ್ಕಾರ 
ಕಾಲಮಿತಿಯೊಳಗೆ ಫಾಲಿಸದಿರುಖ ಕಾರಣ ದಾಖಲಾಗಿರುವ ನ್ಯಾಯಾಲಂತು ' ನಿಂದನಾ ಅರ್ಜಿಯೊಂದ 
ಬಿಚಾರಣೆಯ ಸಮಯದಲ್ಲಿ ಮಾನ್ಯ ಮುಖ್ಯ ನ್ಯಾಯಾದೀಃಶರನ್ನೊ ಗೊಂಡ bs €ಯ ಮೀಠನವು 
ಔನಾಂಕ 13-09-2010ರಂದು ಈ ಸ ಬಹಳ ಗಂ ಣಿಸಿಯ್ದು, ಇನ್ಸು 


ಹಾನ್ಯ "ಠಗಳಸ್ನು ಪಾಲಿಸದಿರುವ Neb, ಸಕ್ಕರಿ 
& 


ವ್ರ 
ರ 


ಚ 


ಅಪೆರಿಗೆ ರೂ23000/- ದಿಂದ 
ಸದರಿ ಅಧಿಕಾರಿಯ ನೇಮ 


ಶೂ ವಡೆಗೆ 
ಪಹಿಂಲ್ಲಿ ಈ ಬಗ್ಗೆ 


ಅಡ್ಕೋ ಕೇಟ್‌ ಜನ ನರಲ್‌ 
3 ವಿಷಯದ 23-09-2010ರಂದು ಸಕಾರದ ಪ್ರಧಾನ 
ಕಾರರ್ತುದರ್ಶಿಗಳೆ/ಕಾರ್ಯದಕೀ ಇ ಹ ೨ ೯ ಚರ್ಚ್ಜಸಲಾಯಿತು. 


ಮಾನ್ಯ ಉಃ ಚ್ಚ ಲ ಪ್ರಕರಣಗಳೆಣೆ ಸಂಬಂಧಿಪಿಯುತೆ 
ಸರ್ಕಾರದ ಮಟ್ಟಿ ದಲ್ಲಿ ಕಾಲಂ ಮಿತಿಯೊಳಗೆ ವಿಮರ್ಶೆಮಾಡಿ, ಮಾನ್ಯ ಉಚ್ಛ ನ್ಯಾಯಾಲಯದ 
ಅಹೇ 2ಪೆಣೆಳನ್ನು ಒಪ್ಪಿಕೊಂಡು; ಅದೆಸ್ಬು ಪಾಲಿಸುವ ಬಗ್ಗೆ ಅಥವಾ ಸದಸಿ ಆದೇಶವನ್ನು ಸಕ್ಷಮ 


ನ್ರಾಯಾಲಯದಲ್ಲಿ/ಪ್ರಾಧಿಕಾರದ ಮುಂದೆ ಪ್ರಶ್ನಿಸುವ ಬಗ್ಗೆ ವಿವಿಧ ಹುತದ ಪ್ತಿ ಪ್ರಸ್ತುತ ನಿರ್ಧಾರ ದ 


ಕೃಗೊಳ್ಳುವಲ್ಲಿ ಆಗುತ್ತಿರುವ ನಿ೪ಂಬಮೇ ಅರ್ಜಿ: ಕಾಸರ ನ್ಯಾಯಾಲಯಗಳ ಮುಂದೆ ನ್ಯಾಯಾಲಯ 
ನಿಂದನಾ ಅರ್ಜಿ ಹಲ್ಲಿಸಲು ನಿಂಬುದನ್ನು ಮನಗಂಡು, 'ಈ ದಿಸೆಯಲ್ಲಿ 
ಅಗೆಬಹುದಾದ Siva 
ಕೈದೊಳ್ಳಲು 


1) ಮಾನ್ಯ ಉಚ್ಚ 4 
ದಾಖಲಾದ ಪ್ರಕರ 


4 3 
ದಿಪಗಳೊಳಗೆ ನಿಯತಿ ಪ್ರಕರಣಗಳನ್ನು ನಿರ್ವಹಿಹಿದ ಸರ್ಕಾನಿ ನಳೇಲರು ಈ 


ಎಂಬ ಬಣ್ಣೆ 
ಸಂಬಂಧಪಟ್ಟ, ಇಡಿ, 


4) 


[3 


“ಮೋಲಿಪಂತೆ 


ಒಂದು ಪೇಳೆ 


ಪ್ಯಾಯಾಲಂಯಿದ 
ಸಂಬಂಧಹಟ್ಟ ಇಲಾಖೆಯು ಮುಂದಿ: ) ಣ ] ್ಲ ವನ್ಳು 


ಜಾರಿಗೊಳೆಸತಕ್ಕಯ್ದು, s ಒಂದು ಪೇಳೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು/ 
ಕಾರ್ಯದರ್ಶಿಗಳು ನಳ್ಕಾರಿ ಹಕೀಲರ ಅಭಿಪ್ರಾಯವನ್ನು ಒಷ್ನದೆ, ಮೇಲ್ಮನವಿ 
ಸಲ್ಲಿಸೆಬೇಕೆಂಬ ನಿಲುವನ್ನು ಹಾಳಿದಲ್ಲಿ ಈ ಅದೇಶಗಳ ವಿರುದ್ಧ ೦ಹಾಪ ಕಾರಣಕ್ಕಾಗಿ 
ಮೇಲ್ಮನವಿ ಸಲ್ಲಿಸಬೇಕೆಂಬ ಬಗ್ಗೆ ಕಾರಣಗಳನ್ನು ವಿವರಣೆಯೊಂದಿಗೆ ಎರಡು 
ದಿನಗಳೊಳಗೆ ಕಡತವನ್ನು ಕಾನೂನು ಇಲಾಖೆಂತು ಕಾಂರ್ಯುದರ್ತಿಯವರಿಗೆ 
ಕಲುಕಿಸಿಕೆೊಡತಕ್ಕದ್ದು A 
ಕಾನೂನು ಇಲಾಖೆಯ ಕಾರ್ಯದರ್ಶಿಯವರು ಕಡತಪ್ರ ಸಿ ಕೃತಿಂಸಾದ ಹಳ್ತು 
ದಿನಗಘೊಳಗೆ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸುವ ಅಥವಾ ಅಪೀಲು 
y ಅಭಿಪ್ರಾಯವನ್ನು ಸಂಬಂಧಹಟ್ಟ ಪ್ರಧಾನ 
$/ ಕಾಂತ ೯ದರ್ಶಿಯವರಿಣೆ ತಿಳಿಸತೆಕ್ಕದ್ದು. 19 ದಿನಗಘೊಳಗೆ 
ಸೀಡದಿದ್ದಲ್ಲಿ ಅಪೀಲು ಸಲ್ಲಿಸಲು ಅಪರು ತಮ್ಮ 
ಎಂದು ಭಾವಿಸಲಾಗುವುದು. ಒಂದು ವೇಳೆ ಅಪೀಲು 
)ಿ ಕಾಸೂನು ಇಲಾಖೆಯ ಕಾರ್ಯದರ್ಶಿಯವರು 
ಕೀಲನ್ನು ಸಂಪರ್ಕಿಸಿ ಮುಂದಿನ ಎರಡು ವಿವಗಳೆಡಿಳಗೆ 
3 ್ರಗೊಳ್ಳತಕ್ಕದ್ದು. ಒಂದು ಮೇಳೆ, ಕಾನೂನು 
ಕಾರ್ಯದರ್ಶಿಗಳು ಅಮೀಲು ಸಲ್ಲಿಸುವುದು ಉಚಿತಪಲ್ಲವೆಂದು ಅಭಿಪ್ರಾಯಹಟ್ಟಲ್ಲಿ, 
ಹುತ್ತು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು! ಕಾರ್ಯದರ್ಶಿಗಳು ಕಾನೊನು 
ಇಲಾಖೆಯ ಕಾರ್ಯದರ್ಶಿಯವರ ಅಭಿಪ್ರಾಯವನ್ನು ಒಪ್ಪದಿದ್ದಲ್ಲಿ, ಮತ್ತು ಸದರಿ 
ಶ ವಿರುದ್ಧ ಮೇಲ್ಮನವಿ ಸಲ್ಲಿನಲೇ ಬೇಕೆಂಬ ದೃಢವಾದ ನಿಲುವನ್ನು ತಾಳಿದಲ್ಲಿ. 
ಈ 


ಕಡತಪನ್ನು ಇಡಲೇ ಮುಖ್ಯ ಕಾರ್ಯದರ್ಶಿಂತುವರಿಗೆ ಸಲ್ಲಿಸತಕ್ಕದ್ದು. 
ಇದರ ಬಣ್ಗೆ ಮುಖ್ಯ ಕಾರ್ಯದರ್ಕಿಂಯಪರ ಅಧ್ಯಕ್ಸ್‌ಠೆಯಲ್ಲಿ ರಚಿತವಾದ ಸಮಿತಿಯು 
ಸಿ 


ಈ ಸಮಿತಿಯಲ್ಲಿ ಕಾನೂನು ಇಲಾಖೆಯ 


ಇಲಾಖಯ 


ಜಿ 


"ದರ್ತಿನಳ ಸದಸುರಾಗಿರುವರು. 

ಣೆ ವಿರಜು ದಿನಗಳೊಳಗಾಗಿ ಸದರಿ 
ಪ್ರಮು. ಸಮಿ:ತಿಂಸುು ತೆಗೆದುಕೊಂಡ 
ಸಂಬಂಛರಟ್ಟ ಆಡಳಿತಾತ್ಮಕ 


ಸಮಿತಿಂಯು 
ನಿರ್ಧಾರಪನ್ಳು ಮುಂದಿನ 


ಬೆಯು ಮಾಲಿ Ra 
ಇಲಾಖೆಯು ಪಾಲಿಸತಕ್ಕದ್ದು. 


ಮ 
-— 3 


ಜ್ಞಾ ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು ತಮ್ಮ ಇಲಾಖೆಗಳಿಗೆ 
್ಸ ಖದತತೆ ಮಾಪ್‌ ಚ್ಮ ಮಾಂಶಾಲಲಯದಲ್ಲಿ, ಆಡಳಿತ ನ್ಯಾಯಾಧೀಕರಣಗಳಲ್ಲಿ ಹಾಗೂ 
ತಡ ಘ್ಯಾಮಾಲಯಗಳಲ್ಲಿ ದಾಖಲಾಗಿರುವ ಹಾಣೂ ಜದೇಶ ಹೊರಡಿಸಲಾಗಿರುವ ಪ್ರಕರಣಗಳಿಗೆ 
ಹೊಲೂಧಿಹಿದಂತ್‌' ಕಾವಲು: ವಹ ಯನು (Watch ಕ ಇಟ್ಟುಕೊಂಡು, ಇಲಾಖಯ 
' ಹಂಬಾಧಪಲ್ಟ ಉಪ ಕಾರ್ಯದರ್ಶಿಯವರು ಪ್ರಕರೆಣಗ ಪ್ರಗತಿಯನ್ನು ವಾರಕ್ಕೊಮ್ಮೆ 
ಮಸಲಾ ಯೋತಿಸತತ್ಸದ್ದು. ಪಧಾನ ಶಟರಭಶ ಕಾರ್ಯೇದರ್ಶಿಗಲ್ಲು 
ಭಣ ಸ್ಯಾಂಯಾಲಂತುಣಳ ಆದೇಶಗಳಿಗೆ 
ಖಾತರಿಪಡಿ ಸಿಕೊಳ್ಳುವಂತೆ ಸೂಚಿಸಲಾಗಿದೆ. 


ನಾಯಾಲಯದ  ಪ್ರಕರಣಗಳಿಣೆ ಸಂಬಂಧಿಸಿದಂತೆ Watch Register ಸಲ್ಲಿ 
ವಿವರಗಳನ್ನು ದಾಖಲಿಸಿ ಕಳಕೂಡ ಕಾಲಮಿತಿಯನ್ನು ಕಟ್ಟುನಿಟ್ದಾಗಿ ಪಾಲಿಸತಕ್ಕದ್ದು:- 


ಅ) ಸರ್ಕಾರಿ ಪತೀಬರಿಗೆ ಕಂಣಳಿವಾರು ಉತ್ತರವನ್ಟು (Para-wise remarks) 
ಸ ಫಟಿ 


ಆಅ) ಸರ್ಕಾರಿ ಹತೀಲರೊಂ೭ ್ಸ % ೯ವನ್ಸಿಟ್ಟುಕೊಂಡು, ನ್ಯಾಂಯಾಲಯವು 
ನರಿ ವಕೀಲರು Written 
Statement ಸ ಸಲ್ಲಿಸಿ es ವಿಂಬುದಸ್ಳು ಖಾತರಿಮಾಡಿಕೊಳ್ಳತಕ್ಕದ್ದು, 
ಇ) ನ್ಯಾಯಾಲಯವು ಮಧ್ಯಂಫರ ಆದೇಶಗಳ ಮೂಖಕ್‌ ಹೊರಡಿನ ಸುವಂತಹ 
» ಸೊಚನೆಗಳನ್ನು ಕಬ್ನಿನಿಟ್ಟಾಗಿ ಈಾಲಿಸುವ ದಿಸೆಯಲ್ಲಿ ಸರಿಯಾದ ಕ್ರಮ 
ಕೈಗೊಳ್‌ ಳ್ಳ್‌ಲು ಆನುವಾಗುಪಂತಾಗಲು ಘಹಕರಣದ ಪ್ರತಿಯೊಂದು ವಿಚಾರಣೆಯ ಯ 
ಸಮಯದಲಿ , (Date of hearing) ಒಬ್ಬ ಜಬಾಬ್ದಾರಿಯುತ ಅಧಿಕಾರಿಯನ್ನು 
ನಿಯೋ ಅಜಿನುಪ್ತದು ಮತ್ತು ಸರ್ಕಾರಿ ವಕ ಐರಿಣೆ ಬೇಕಾ ಕದ ಎಲ್ಲಾ 


ಮಾಹಿತಿಯನ್ನು ಕೂಡಲೇ ಒದಗಿಸುವುದು. 
ಈ) ಸಾಂ ಸ ಶವನ್ನು ಹೊರಡಿಸಿದ ನಂತರ ಮೀಲ್‌ ವಿವರಿಸಿದಂತೆ 
ಕ್ರಮಕೆ 


ಕಾರ್ಬ್ಯುವರ್ಶಿಗೆಳು ವಿನ 
ದಿನಗಳೊಳಗಾನಿ ಪಾ 
ವರದಿಯನ್ನು ಪನಗೆ 


ಜಪಾಬ್ದಾರರಾಗಿದ್ದು ಇನ್ನು ಮುಂದೆ ಹಾ ಉಚ 
y-) ಬ ಮ ೮ ೪ 
TS NESSUS 

ಸಾಂಬ 


ಯದ ಅದೇಶಗಳ್‌ನ್ನು 


ಸಿ 
ಣೆ: 

ಆವರ ಮುಖ್ಯ ಕಾರ್ಯದರ್ಶಿಗಳು 
3೯ರದ ಎಲ್ಲಾ ಪ್ರಧಾನ ಕಾಂರ್ತುದರ್ಶಿಗಳು? ಕಾರ್ಯದರ್ಶಿಗಳು. 


ಮುಲ್ಯಮಂತ್ರಿಯವರ ಕಾಂರ್ದ್ರಿದರ್ಶಿಗಳು 
ಎಲ್ಲಾ ಇಲಾಖೆಗಳ ಕಾನೊನು ಹೋಶಗಳ ಮುಖ್ಯಸ್ಥರುಗಳು 

ಎಲ್ಲಾ ಪ್ರಾದೇಶಿಕ ಆಯುಕ್ತರುಗೆಳು/ನಾಲ್ಲಾ ಜಿಲ್ಲಾಧಿಕಾರಿಗಳು 

ಎಲ್ಲಾ ಜಿಲ್ಲಾ ಪಂಚಾಂಯತ್‌ಗಳ ಮುಖ್ಯ ಸಾರ್ಯನಿರ್ವಹಣಾಧಿಕಾರಿಗಳು 
ನಲ್ಲಾ ಇಲಾಯಾ ಮುಖ್ಯಸ್ಥರು. 


ಸರ್ಕಾರದ್‌ ನಲ್ಲಾ 'ಹೆಚ್ಚುವರಿ?ಬಂಟಿ/ಉಪ/ಅಧೀಸ ಕಾರ್ಯದರ್ಶಿಗಳು. 

ಸರ್ಕಾರೆದ ಮುಖ್ಯ ಕಾಂರ್ಯದರ್ತ್ಶಿ!ಅಪರ ಮುಖ್ಯ ಕಾಂರ್ತುದರ್ಶಿಯನರ ಆಪ್ತ ಕಾರ್ಯದರ್ಶಿಗಳು 
ಅಡ್ವೋಕೇಟ್‌ ಜನರಲ್‌, 
, ಸರ್ಕಾರಿ ಪಳೀಲರುಗಳಿಗೆ 


